RM 5 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಲ್ಲೆ ಸಂಖ್ಯೆ : 1082 

ಸದಸ್ಯರ ಹೆಸರು : ಶ್ರೀ ಶಾಂತಾರಾಮ್‌ ಬುಡ್ನ ಸಿದ್ದಿ 
ಉತ್ತರಿಸುವ ದಿನಾಂಕ : 15-03-2021 

ಉತ್ತರಿಸುವ ಸಚಿವರು : ಸಮಾಜ ಕಲ್ಯಾಣ ಸಚಿವರು 

ಕ. ಪ್ರಶ್ನೆ ್‌ ಉತ್ತರ 

ಸಂ 

ಅ) | ಅರಣ್ಯ ಹಕ್ಕು ಕಾಯ್ದೆಯಡಿ | ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಬುಡಕಟ್ಟು. ಸಮುದಾಯ 
ಬುಡಕಟ್ಟು ಸಮುದಾಯದ * ° * ರ * 

- - ದವರು ಮಂಜೂರಾತಿಗಾನಿ ಸಲ್ಲಿಸಿದ ಅರ್ಜಿಗಳು - 48415 

ಜಮೀನು ಮಂಜೂರಾತಿಗಾಗಿ ೧ 

ಸಲಿ ಸಿದ ಅರ್ಜಿಗಳು |* ಮಂಜೂರಾತಿ ನೀಡಿರುವ ಅರ್ಜಿಗಳು — 12428 

ಹಾಗೂ ' ಮಂಜೂರಾದ | ಬಾಕಿ ಇರುವ ಅರ್ಜಿಗಳು - 2657. 

ಅರ್ಜಿಗಳು ಎಷ್ಟು: ನ 
ಒಟ್ಟು ಅರ್ಜಿಗಳ ಪೈಕಿ 33330 ಅರ್ಜಿಗಳು 
ತಿರಸ್ಕತಗೊಂಡಿರುತ್ತವೆ. ಆದರೆ ತಿರಸ್ಕತಗೊಂಡಿರುವ ಅರ್ಜಿಗಳನ್ನು 
ಮರು ಪರಿಶೀಲಿಸಲಾಗುತ್ತಿದೆ. 

ಆ) | ಬಾಕಿ ಉಳಿದಿರುವ | ದಾಖಲೆಗಳ ಸಂಗ್ರಹಣ ಇತ್ಯಾದಿ ಕಾರಣಗಳಿಂದ 2657 ಅರ್ಜಿಗಳು 
ಅರ್ಜಿಗಳು ಬಾಕಿ ಇವೆ. ಇವುಗಳನ್ನು ನಿಯಮಾನುನಾರ ಅರ್ಜಿದಾರರಿಗೆ 
ಮಂಜೂರಾಗದಿರಲು | ಅವಕಾಶ ನೀಡಿ ವಿಲೇವಾರಿ ಮಾಡಲು ಈಗಾಗಲೇ 

1 ಕಾರಣವೇನು ಹಾಗೂ | ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸದ್ಯದಲ್ಲಿ ವಿಲೇವಾರಿ 
ಇವನ್ನು ಹೂರ್ಣಗೊಳಿಸಲು | ಮಾಡಲು ಕಮವಹಿಸಲಾಗುತ್ತಿದೆ. § 
ಬೇಕಾಗುವ ಕಾಲಾವಕಾಶ" : 
ಎಷ್ಟು; 

ಇ) | ಹೊಸದಾಗಿ ಅರ್ಜಿ ಯಾವುದೇ ಕಾಲ ಮಿತಿ ಇಲ್ಲ; 
ಸಲ್ಲಿಸಲು ಇರುವ 
ಕಾಲಾವಕಾಶ ಎಷ್ಟು? 


ಸಕಇ ೫% ಎಸ್‌ಟಿಪಿ 2021 | nk p 


pe ಬ 
ಸಮೌಜ ಕಲ್ಯಾಣ ಸಚಿವರು 


